ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಬೆಂಗಳೂರು, ಗುರುವಾರ , ಜೂನ್ ೧೮, ೨೦೧೫ (ಜೈಷ್ಠ ೨೮, ಶಕ ವರ್ಷ ೧೯೩೭) 
Bengaluru , Thursday, June 18 , 2015 ( Jyeishta 28 , Shaka Varsha 1937 ) 


ಸಂಪುಟ ೧೫೦ 
Volume 150 


* 


ಸಂಚಿಕೆ ೨೫ 
Issue 25 


ಭಾಗ ೬ 
ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ , ಬೆಂಗಳೂರು ಗ್ರಾಮಾಂತರ, 
ಕೋಲಾರ , ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 

ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು 


ಕಂದಾಯ ಸಚಿವಾಲಯ 


ಭೂಸ್ವಾಧೀನ ಆಧಿನಿಯಮದ 6 (1) ನೇ ಪ್ರಕರಣದ ಮೇರೆಗೆ ಘೋಷಣೆ 
ಕ್ರಮಾಂಕ : RD 20 AQGR 2014 ದಿನಾಂಕ: 28/ 02/ 2015 


ಇದರ ಆನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಜಮೀನುಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಶಿಡಘಟ್ಟ ತಾಲೂಕು, ಕಸಬಾ 
ಹೋಬಳಿ, ವೀರಾಪುರ ಗ್ರಮದ ಜಮೀನುಕೋಲಾರ- ಚಿಕ್ಕಬಳ್ಳಾಪುರ ರೇಲೋಗೇಜ್ ಪರಿವರ್ತನೆಗಾಗಿ ಭೂಸ್ವಾಧೀನಉದ್ದೇಶಕ್ಕಾಗಿ ಅಗತ್ಯವಾಗಿದೆ ಎಂದು 
chikkaballpur ಜಿಲ್ಲೆಯ ಜಿಲ್ಲಾಧಿಕಾರಿಯವರು ಭೂಸ್ವಾಧೀನ ಕಾಯ್ದೆ 1894 ರ ಕಲಂ 4(1) ರ ಮೇರೆಗೆ ಅಧಿಸೂಚನೆ 
ಕ್ರಮಾಂಕ: LAQ:SR:01 /2012- 13 , ದಿನಾಂಕ :31/ 12/2013 ರ ಅಧಿಸೂಚನೆಯಲ್ಲಿ ಅಧಿಸೂಚಿಸಲಾಗಿದ್ದುದರಿಂದ, 


ಮತ್ತು ಕರ್ನಾಟಕ ಕಾಯ್ಕೆ 33/1991 ರನ್ವಯ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894ರ (ಕೇಂದ್ರ ಅಧಿನಿಯಮ 1894) ( 1) 5ಎ 


ಪ್ರಕರಣದ (2) ನೇ ಉಪಪ್ರಕರಣದ ಮತ್ತು 6(1ಎ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರು ನೀಡಿರುವ ವರದಿಯನ್ನು ಪರಿಶೀಲಿಸಿದ ನಂತರ ಮೇಲೆ 
ನಿರ್ದಿಷ್ಟ ಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳನ್ನು ಅರ್ಜನೆ ಮಾಡಿಕೊಳ್ಳುವ ಅಗತ್ಯವಿದೆ ಎಂದು ಕರ್ನಾಟಕ ಸರ್ಕಾರಕ್ಕೆ 


ಮನದಟ್ಟಾಗಿರುವುದರಿಂದ ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿವೆ ಎಂದು ಸದರಿ ಅಧಿನಿಯಮ 6 ( 1) ನೇ ಪ್ರಕರಣದ ಮೇರೆಗೆ ಈ 


ಮೂಲಕ ಘೋಷಿಸಲಾಗಿದೆ. 


ಉಪ ವಿಭಾಗಾಧಿಕಾರಿಗಳ ಕಛೇರಿ, chikkaballpur ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ ಎಲ್ಲಾ ವ್ಯವಹಾರಗಳ 


ಕುರಿತಂತೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸುವ ಸಲುವಾಗಿ ಸದರಿ ಭೂಅರ್ಜನೆ ಅಧಿನಿಯಮದ 3ನೇ ಪ್ರಕರಣದ ( ಸಿ) ಖಂಡದ ಮೇರೆಗೆ ಈ 


ಮೂಲಕ ನೇಮಕ ಮಾಡಲಾಗಿದೆ ಹಾಗೂ ಸದರಿ ಭೂಮಿಯ ಅರ್ಜನೆಗೆ ಸಂಬಂಧಿಸಿದ ಆದೇಶವನ್ನು ಪಡೆದುಕೊಳ್ಳಲು ಸದರಿ ಅಧಿನಿಯಮದ 


7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 


ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ಉಪ ವಿಭಾಗಾಧಿಕಾರಿಗಳ ಕಛೇರಿ, chikkaballpurಇವರ ಕಛೇರಿಯಲಿ ಇಡಲಾಗಿದೆ. 


(೩೭೩) 


೩೭೪ 


ಕರ್ನಾಟಕ ರಾಜ್ಯಪತ್ರ ಗುರುವಾರ, ಜೂನ್ ೧೮, ೨೦೧೫ 


ಭಾಗ ೬ 


ಅನುಸೂಚಿ 


ತಾಲೂಕು: Sidlaghatta 


ಹೋಬಳಿ : ಕಸಬಾ 


ಗ್ರಾಮ : ಬೂದಾಳ 


ಜಿಲೆ : chikkaballpur 
Agricultural 


ಕ್ರ . ಸಂ 


ಖಾತೆದಾರರ ಹೆಸರು 


1 ವೆಂಕಟಪ್ಪ / ಮುನೆಪ್ಪ 


2 ದೊಡಮುನಿಯಪ್ಪ /ದೊಡ್ಕಅಜ್ಯಪ್ಪ 


ಅನುಭವದಾರರ ಸ . ನಂ | ತರಹ 

ಚಕ್ಕು ಬಂದಿ 

ಭೂಸ್ವಾಧೀನದ ಜಮೀನಿನ 
ಹೆಸರು 

ಉತ್ತರ 

ಪೂರ್ವ ದಕ್ಷಿಣ 

ಪಶ್ಚಿಮ ವಿಸ್ತೀರ್ಣ ಆಕಾರ 
179/ */1 ಖುಷಿ | ಇದೇ ಸರ್ವೆ ನಂಬರ್ ನ ಉಳಿಕೆ | ಸರ್ವೆ ನಂ . 180 | ಪಿಡಬಡಿ ರಸ್ತೆ | ಸರ್ವೆ ನಂ .179/ 2 | 0 .1 . 00 0 - 10 

ಇದೇ ಸರ್ವೆ ನಂಬರ್ ನ ಉಳಿಕೆ | ಸರ್ವೆ ನಂ .180 ಪಿಡಬ್ಲ್ಯೂಡಿ ರಸ್ತೆ ಸರ್ವೆ ನಂ .179/21 0.1 .00 
179/*/2 | ಖುಷಿ ಇದೇ ಸರ್ವೆ ನಂಬರ್ ನ ಉಳಿಕೆ ಸರ್ವೆ ನಂ .17911 || ಪಿಡಬಡಿ ರಸ್ತೆ | ಸರ್ವೆ ನಂ .178 0 . 1 . 00 | | 00 - 11 

ಇದೇ ಸರ್ವೆ ನಂಬರ್ ನ ಉಳಿಕೆ | ಸರ್ವೆ ನಂ .179/1 ಪಿಡಬ್ಲೂಡಿ ರಸ್ತೆ | ಸರ್ವೆ ನಂ .178 | 0.1. 00 
180/*/* | ಖುಷಿ ಇದೇ ಸರ್ವೆ ನಂ . ನ ಉಳಿಕೆ ರೈಲೆ ರಸ್ತೆ ಪಿಡಬಡಿರಸ್ತೆ ಸರ್ವೆ ನಂ .179 /1 0 . 2 .00 0 - 09 
180/*/* | ಖುಷಿ ಇದೇ ಸರ್ವೆ ನಂ . ನ ಉಳಿಕೆ ರೈಲೆ ರಸ್ತೆ ಪಿಡಬ್ಲ್ಯೂಡಿ ರಸ್ತೆ | ಸರ್ವೆ ನಂ .179/1 | 0.1. 08 | 

0 - 08 
ಇದೇ ಸರ್ವೆ ನಂ . ನ ಉಳಿಕೆ ರೈಲ್ವೆ ರಸ್ತೆ ಪಿಡಬ್ಲ್ಯೂಡಿ ರಸ್ತೆ ಸರ್ವೆ ನಂ .179/1 | 0.3.08 | 

Village Extents: 0.5.08 
Agricultural Total Extents:0.5 .08 .00 


3 [ ರಾಮಯ್ಯ / ನಾರಾಯಣಪ್ಪ 


4 ಕೃಷ್ಣಪ್ಪ /ನಾರಾಯಣಪ್ಪ 


DESIGNATION : ಉಪ ವಿಭಾಗಾಧಿಕಾರಿ 


LAOCIRCLE : ಉಪ ವಿಭಾಗಾಧಿಕಾರಿಗಳ ಕಛೇರಿ 


LAOLOCATION : ಚಿಕ್ಕಬಳ್ಳಾಪುರ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲಿ , 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂಸ್ಕಾಧೀನ- 2 ) 


E 


- 


- 


- 


- 


- 


- 


- 


° 


-- 


Kಜ 


Sk 


° 


KRRS 


0 


° 


+ 


TIGE12 


G= 


° 


3 


° 


js. pಕ 

THS 


* 


PEE.²5E 


2s 


° 


KEE 


SP LETTE 


° 


252 


7°°°°°°°°°°° 


° 


ಸಿ 


PCHAT: 05 


-11T12-| 


> 


15012011 


21S 


° 


PR . 66 
SC . 5 


S 


E 


ಜ 


HERE 


° 


° 


1 


LOT 


" 


° 


EH 


ಭಾಗ ೬ ಕರ್ನಾಟಕ ರಾಜ್ಯಪತ್ರ ಗುರುವಾರ, ಜೂನ್ ೧೮, ೨೦೧೫ 

೩೭೫ 
ಕಂದಾಯ ಸಚಿವಾಲಯ 
ಭೂಸ್ಕಾಧೀನ ಆಧಿನೀಯಮದ 6 ( 1) ನೇ ಪ್ರಕರಣದ ಮೇರೆಗೆಘೋಷಣೆ 

ಕ್ರಮಾಂಕ : RD 22 AQGR 2014 ದಿನಾಂಕ: 28/ 02/ 2015 
ಇದರ ಅನುಸೂಚಿಯಲಿ ನಿರ್ದಿಷ್ಟಪಡಿಸಿರುವ ಜಮೀನುಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆಚಿಂತಾಮಣಿ ತಾಲೂಕು, ಅಂಬಾಜಿದುರ್ಗ ಹೋಬಳಿ, ಅಮಾನಿಕೀಲಕುಂಟೆಕೆರೆ ಗ್ರಾಮದ ಒಟ್ಟು10 - 03 ಗುಂಟೆ 
ಜಮೀನನ್ನು ಒಳಚರಂಡಿ ನೀರಿನ ಶುದ್ದೀಕರಣ ಘಟಕಕ್ಕೆ ಭೂಸ್ವಾಧೀನ ಪಡಿಸಿಕೊಳ್ಳುವ ವಿಚಾರ ಉದ್ದೇಶಕ್ಕಾಗಿ ಅಗತ್ಯವಾಗಿದೆ ಎಂದು chikkaballpur ಜಿಲ್ಲೆಯ ಜಿಲ್ಲಾಧಿಕಾರಿಯವರು ಭೂಸ್ವಾಧೀನಕಾಯ್ದೆ 1894 ರ ಕಲಂ 
4 ( 1 ) ರ ಮೇರೆಗೆ ಅಧಿಸೂಚನೆ ಕ್ರಮಾಂಕ :LAQ: CR :11/ 2013-14 ದಿನಾಂಕ : 31/ 12 / 2013 ರ ಅಧಿಸೂಚನೆಯಲ್ಲಿ ಅಧಿಸೂಚಿಸಲಾಗಿದ್ದುದರಿಂದ, 

- ಮತ್ತು ಕರ್ನಾಟಕ ಕಾಯ್ಕೆ 33/1991 ರನಯ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894ರ (ಕೇಂದ್ರ ಅಧಿನಿಯಮ 1894 )( 1 5ಎ ಪ್ರಕರಣದ ( 2) ನೇ ಉಪಪ್ರಕರಣದ ಮತ್ತು 6 (1ಎ) ಪ್ರಕರಣದ ಮೇರೆಗೆ 
ಜಿಲ್ಲಾಧಿಕಾರಿಯವರು ನೀಡಿರುವ ವರದಿಯನ್ನು ಪರಿಶೀಲಿಸಿದ ನಂತರ ಮೇಲೆ ನಿರ್ದಿಷ್ಟ ಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳನ್ನು ಅರ್ಜನೆ ಮಾಡಿಕೊಳ್ಳುವ ಅಗತ್ಯವಿದೆ ಎಂದು ಕರ್ನಾಟಕ ಸರ್ಕಾರಕ್ಕೆ 
ಮನದಟ್ಯಾಗಿರುವುದರಿಂದ ಮೇಲೆತಿಳಿಸಿದ ಉದ್ದೇಶಕ್ಕಾಗಿಭೂಮಿಗಳು ಅಗತ್ಯವಾಗಿವೆ ಎಂದು ಸದರಿ ಅಧಿನಿಯಮ 6 ( 1) ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ . 

ಉಪ ವಿಭಾಗಾಧಿಕಾರಿಗಳ ಕಛೇರಿ, chikkaballpur ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ ಎಲ್ಲಾ ವ್ಯವಹಾರಗಳ ಕುರಿತಂತೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸುವ 
ಸಲುವಾಗಿ ಸದರಿ ಭೂಅರ್ಜನೆ ಅಧಿನಿಯಮದ 3ನೇ ಪ್ರಕರಣದ ( ಸಿ) ಖಂಡದ ಮೇರೆಗೆ ಈ ಮೂಲಕ ನೇಮಕ ಮಾಡಲಾಗಿದೆ ಹಾಗೂ ಸದರಿ ಭೂಮಿಯ ಅರ್ಜನೆಗೆ ಸಂಬಂಧಿಸಿದ ಆದೇಶವನ್ನು ಪಡೆದುಕೊಳ್ಳಲು ಸದರಿ ಅಧಿನಿಯಮದ 
7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 

- ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ಉಪ ವಿಭಾಗಾಧಿಕಾರಿಗಳ ಕಛೇರಿ, chikkaballpurಇವರ ಕಛೇರಿಯಲ್ಲಿ ಇಡಲಾಗಿದೆ. 


ಅನುಸೂಚಿ 


ತಾಲೂಕು: Chinthamani 


ಹೋಬಳಿ : ಅಂಬಾಜಿದುರ್ಗ 


ಗ್ರಾಮ : ಅಮಾನಿಕೀಲಕುಂಟಕರೆ 


ಜಿಲೆ : chikkaballpur 
Agricultural 


ಚಕ್ಕು ಬಂದಿ 


| ಭೂಸ್ವಾಧೀನದ ಜಮೀನಿನ 


ಕ್ರ . ಸಂ 


ಖಾತದಾರರ ಹೆಸರು 


ಅನುಭವದಾರರ 

ಹೆಸರು 


ಸನಂ 


ತರಹ 


ಉತ್ತರ 


ಪೂರ್ವ 


ದಕ್ಷಿಣ 


ಪಶ್ಚಿಮ 


ವಿಸ್ತೀರ್ಣ 


ಆಕಾರ 


1 | S . V . ವೆಂಕಟರೆಡ್ಮಿ / ಲೇಟ್ ವೆಂಕಟರಾಯಪ್ಪ 


6 /*/ * 


ಬಾಗಾಯು 


ಸ . ನಂ : 9 


ಸ. ನಂ : 7 


ಸ. ನಂ :17 


ಇದೇ ಸ . ನಂನ ಉಳಿಕೆ | 


| 


0 . 22 . 04 


| 1 -46 


ಸ . ನಂ :9 


ಸ . ನಂ :7 


ಸ . ನಂ :17 


| 


ಇದೇ ಸ . ನಂನ ಉಳಿಕೆ 


0 . 22. 04 


2 S M ಅಹಮದ್/ 


ಸ . ನಂ : 9 | 


ಸ. ನಂ : 8 


ಸ . ನಂ :17 


ಸ. ನಂ : 6 


0 .28. 00 


| 


1 - 86 


ಸ . ನಂ : 9 


ಸ . ನಂ : 8 


ಸ . ನಂ :17 


ಸ. ನಂ : 6 


0 . 28 . 00 


3 ರತ್ನಮ್ಮ / ನಾಗರಾಜಪ್ಪ 


8/ */* 


ಸ . ನಂ : 9 


ಸ . ನಂ : 9 


ಸ. ನಂ :17 


ಸ . ನಂ :7 


0 .31 . 00 


| 2 - 06 


ಸ. ನಂ : 9 


ಸ . ನಂ : 9 


ಸ . ನಂ :17 


ಸ. ನಂ : 7 


0 .31. 00 


4 [ ರತ್ನಮ್ಮ / ನಾಗರಾಜಪ್ಪ 


9 / */ * 


ತರಿ 


| 


ಸ. ನಂ : 11 , 7 , 8 


ಸ. ನಂ : 8 


ಬುಕ್ಕನಹಳ್ಳಿ ಗಡಿ | ಚೊಕ್ಕರೆಹಳ್ಳಿ ಗಡಿ , 

ಸ . ನಂ :10 


4 .12 .08 


| 11 - 50 


ಬುಕ್ಕನಹಳ್ಳಿ ಗಡಿ 


ಸ . ನಂ :11 , 7 , 8 


ಸ. ನಂ :8 


4 .12. 08 


ಚೊಕ್ಕರೆಡ್ಡಿಹಳ್ಳಿ ಗಡಿ , 

ಸ . ನಂ :10 
ಚೊಕ್ಕರೆಹಳ್ಳಿ ಗಡಿ 


5 [ ರತ್ನಮ್ಮ / ನಾಗರಾಜಪ್ಪ 


10/*/* | 


ತರಿ 


| 


ಸ . ನಂ : 9 


ಸ. ನಂ : 9 


1 . 0 . 00 


| 2 -52 


ಬುಕ್ಕನಹಳ್ಳಿ ಗಡಿ || 
ಬುಕ್ಕನಹಳ್ಳಿ ಗಡಿ | 


ಚೊಕ್ಕರೆಡ್ಡಿಹಳ್ಳಿ ಗಡಿ 


ಸ . ನಂ :9 | 


ಸ. ನಂ : 9 


1 . 0 . 00 


R .N .I. No .KARBIL /2001/47147 POSTAL REGN. No. RNP/KA/BGS/2202/2014 - 16 
Licensed to post without prepayment WPP No . 297 


೩೭೬ 


ಕರ್ನಾಟಕ ರಾಜ್ಯಪತ್ರ ಗುರುವಾರ , ಜೂನ್ ೧೮, ೨೦೧೫ 


ಭಾಗ ೬ 


ಚಕ್ಕು ಬಂದಿ 


ಭೂಸ್ವಾಧೀನದ ಜಮೀನಿನ 


ಖಾತೆದಾರರ ಹೆಸರು 


ಅನುಭವದಾರರ 

ಹೆಸರು 


ಸನಂ 


ತರಹ 


ಉತ್ತರ 


ವಿಸ್ತೀರ್ಣ 


ಆಕಾರ 


ದಕ್ಷಿಣ 
ಇದೇ ಸ. ನಂನ ಉಳಿಕೆ 


ಪಶ್ಚಿಮ 
ಸ. ನಂ :17 


6 ಹಮೀದಾಬೇಗ್/ 


11 /*/* 


ತರಿ 


ಸ . ನಂ : 9 


0 .18. 08 


1 - 29 


ಪೂರ್ವ 
ಚೊಕ್ಕರೆಹಳ್ಳಿ ಗಡಿ 
ಚೊಕ್ಕರೆಹಳ್ಳಿ ಗಡಿ 
ಚೊಕ್ಕರೆಡ್ಡಿಹಳ್ಳಿ ಗಡಿ 


7 ( ಷೇಕ್ ಹುಸೇನ್ ಸಾಬ್ / ಮಹಮದ್ ದಸ್ತಗಿರಿಸಾಬ್ 


11 /*/* 


ತರಿ 


ಸ . ನಂ : 9 


ಇದೇ ಸ .ನಂನ ಉಳಿಕೆ 


ಸ . ನಂ :17 


0 .18.08 


| 1 -29 


ಸ . ನಂ :9 


ಇದೇ ಸ . ನಂನ ಉಳಿಕೆ 


ಸ . ನಂ :17 


0 .37. 00 


8 ಭಾಗಮ್ಮ / ಚಿಕ್ಕಕರಿಯಪ್ಪ 


16/ */ * 


ಸ . ನಂ : 17 


ಸ. ನಂ :15 


ಇದೇ ಸ . ನಂನ ಉಳಿಕೆ 


ಸ. ನಂ : 18 


0 . 8 . 00 


| 


0 - 56 


ಸ . ನಂ :17 


ಇದೇ ಸ . ನಂನ ಉಳಿಕೆ 


0 . 8 . 00 


ಸ . ನಂ :15 
ಸ . ನಂ :11 


ಸ . ನಂ :18 
ಇದೇ ಸ. ನಂನ ಉಳಿಕೆ 


17/ * / * 


ತರಿ 


ಸ . ನಂ :16, 18 


1 .14. 00 


ಸ. ನಂ : 7, 8 
ಸ. ನಂ : 7 , 8 


2 - 79 
- 1 - 00 


17/*/ * 


ತರಿ 


ಸ . ನಂ :11. 


ಸ. ನಂ :16, 18 


ಇದೇ ಸನಂನ ಉಳಿಕೆ 


0 . 3 .00 


9 ಮುನಿಶಾಮಿ /ಪೆನ್ನ 
10 | K ಪೈಕಸೀನ್ ಸಾಬಿ/ ಮಹಮದ್ ಖಾಸಿಂ ಸಾಬಿ 

ಮಹಮದ್ ದಾಸ್ತಗಿರಿ ಸಾಬ್/ 
ಮಹಮದ್ ಖಾಸಿಂ ಸಾಬಿ 


17/ * /* 


ಸ. ನಂ :11. 


11 ನರಸಿಂಹಯ್ಯ / ಲೇಟ್ ಪಿಳ್ಳಪ್ಪ 


| 18/*/* | ತರಿ 


ಸ . ನಂ :7 , 8 
ಸ . ನಂ :17 
ಸ . ನಂ :17 


ಸ . ನಂ :16 


Joint 

Owner 
- ಸ . ನಂ :16, 18 | ಇದೇ ಸ . ನಂನ ಉಳಿಕೆ | 1 .17.00 

ಇದೇ ಸ . ನಂನ ಉಳಿಕೆ ಇದೇ ಸ . ನಂನ ಉಳಿಕೆ 0 . 7 .04 
ಇದೇ ಸ. ನಂನ ಉಳಿಕೆ | ಇದೇ ಸ. ನಂನ ಉಳಿಕೆ 0 . 7 .04 

Village Extents : 10 .3.00 
Agricultural Total Extents : 10 . 3 . 0 .00 


| 0 -49 


ಸ . ನಂ :16 


DESIGNATION : ಉಪ ವಿಭಾಗಾಧಿಕಾರಿ 
LAOCIRCLE : ಉಪ ವಿಭಾಗಾಧಿಕಾರಿಗಳ ಕಛೇರಿ 
LAOLOCATION : ಚಿಕ್ಕಬಳ್ಳಾಪುರ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲಿ , 

ಸರ್ಕಾರದ ಅಧೀನಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂಸ್ವಾಧೀನ- 2 ) 


- 


- 


- 


- 


L 


- 


° 


° 


#ಪಳ 


° 


165 


= 


USE 


ಕಜ 


ಇಲ್ಲಿ 


sky 


34GE 


° 


= 


• 


° 


+ ===CTERTE. 

: 


ಕಣಜ 


ಜೋಳ 


3skar 


+ 


ಕಳಶ 


= 


405 


° 


= 


R 


#$ಳಆಳ 


LLET 


+ 


° 


1 


° 


W 


= 


1 


PR. 65 


° 


EL 


= 


[SUS 


= 


° 


- 


= 


° 


S 


SC . 5 


ಕ 


RS 


- 


L 


° 


& LLI 


= 


= 


= 


° 


° 


° 


ಮುದ್ರಕರು ಹಾಗೂ ಪ್ರಕಾಶಕರು: - ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ , ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು- 59 


